WPP -47 / 2009- 2011 


* 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೧೫, ೨೦೧೧ ( ಭಾದ್ರಪದ ೨೪, ಶಕ ವರ್ಷ ೧೯೩೩ ) ಸಂಚಿಕೆ ೩೭ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 

ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 87 ಎಂಆ‌ಇ (4) 2011 ಬೆಂಗಳೂರು, ದಿನಾಂಕ: 19 / 07 / 2011 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ರ ಕಲಂ 10 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ :ಸಇ 87 ಎಂಆರ್‌ಇ (1) 2011 ದಿನಾಂಕ:19 /07/2011 ರಲ್ಲಿ ಸ್ಥಾಪಿಸಲಾಗಿರುವ 
ಹೊಸಕೋಟೆಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ಸ್ಥಾಪಿಸುವ ಕುರಿತು . ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದೆ : 


೫) 


ಶ್ರೀ / ಶ್ರೀಮತಿ 


ಸದಸ್ಯರು 


|5 


ಸದಸ್ಯರು 


02 


ಸದಸ್ಯರು 


ಶ್ರೀ ಸಿ . ಮುನಿಯಪ್ಪ ಬಿನ್ ಚೆನ್ನರಾಯಪ್ಪ, 
ಉಪ್ಪಾರಹಳ್ಳಿ ಗ್ರಾಮ , ಕಸಬಾ ಹೋಬಳಿ, 
ಕುಂಬಳಹಳ್ಳಿ ಅಂಚೆ, ಹೊಸಕೋಟೆತಾಲ್ಲೂಕು. 
ಶ್ರೀ ರಾಮಪ್ಪ ಬಿನ್ ಮುನಿವೆಂಕಟಪ್ಪ, 
ಹಳೇವೂರು ಗ್ರಾಮ , ನಂದಗುಡಿ ಹೋಬಳಿ, 
ಹೊಸಕೋಟೆ ತಾಲ್ಲೂಕು. 
ಶ್ರೀ ಎನ್.ಸಿ. ಮುನಿರಾಜು ಬಿನ್ ಚಿನ್ನಪ್ಪ, 
ನಡವಳ್ಳಿ ಗ್ರಾಮ ಮತ್ತು ಅಂಚೆ, 
ಕಸಬಾ ಹೋಬಳಿ, ಹೊಸಕೋಟೆತಾಲ್ಲೂಕು. 

( ೧೮೧೩ ) 


_ 03 


ಸದಸ್ಯರು 


೧೮೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೫, ೨೦೧೧ 


ಭಾಗ - ೪ಎ 


ಶ್ರೀ / ಶ್ರೀಮತಿ 


ಸದಸ್ಯರು 


ಸದಸ್ಯರು 


ಶ್ರೀಮತಿ ಮಮತ ಕೋಂ , ಹೆಚ್.ಎನ್. ಅಶ್ವಥಯ್ಯ , 
ದುನ್ನಸಂದ್ರ ಕ್ರಾಸ್ , ಅನುಗೊಂಡನಹಳ್ಳಿ ಹೋಬಳಿ , 
ಹೊಸಕೋಟೆತಾಲ್ಲೂಕು. 


ಸದಸ್ಯರು 


ಶ್ರೀ ರಾಮಾಂಜಿನಪ್ಪ ಕೋಂ . ಚಿಕ್ಕಣ್ಣ, 
ಹಸಿಗಾಳ ಗ್ರಾಮ ಮತ್ತು ಅಂಚೆ, 
ಸೂಲಿಬೆಲೆ ಹೋಬಳಿ, ಹೊಸಕೋಟೆ ತಾಲ್ಲೂಕು. 


06 | 


ಸದಸ್ಯರು 


ಶ್ರೀ ವೈ . ಗೋವಿಂದಪ್ಪ ಬಿನ್ ಯರಪ್ಪ, 
ಆಲಗೊಂಡನಹಳ್ಳಿ ಗ್ರಾಮ , ದೊಡ್ಡನಲ್ಲಾಳ ಅಂಚೆ, 
ಜಡಿಗೇನಹಳ್ಳಿ ಹೋಬಳಿ , ಹೊಸಕೋಟೆ ತಾಲ್ಲೂಕು. 


07 


ಸದಸ್ಯರು 


ಶ್ರೀ ಎ . ನಾರಾಯಣಪ್ಪ ಬಿನ್ ಅಪ್ಪಯ್ಯಣ್ಣ, 
ದೊಡ್ಡಅರಳಗೆರೆ ಗ್ರಾಮ ಮತ್ತು ಅಂಚೆ, 


ಸೂಲಿಬೆಲೆ ಹೋಬಳಿ, ಹೊಸಕೋಟೆತಾಲ್ಲೂಕು. 


08 


ಸದಸ್ಯರು 


ಶ್ರೀ ಕೆ. ರಾಮಾಂಜಿನಪ್ಪ ಬಿನ್ ಮುನಿಕೆಂಚಪ್ಪ, 
ದೊಡ್ಡಹುಲ್ಲೂರು ಗ್ರಾಮ , ಕಸಬಾ ಹೋಬಳಿ, 
ಹೊಸಕೋಟೆ ತಾಲ್ಲೂಕು. 


09 


ಸದಸ್ಯರು 


ಶ್ರೀ ಲಕ್ಷ್ಮೀನಾರಾಯಣ ಬಿನ್ ಮುನಿನಂಜಪ್ಪ, 
ನಂದಗುಡಿ ಗ್ರಾಮ ಮತ್ತು ಹೋಬಳಿ ( ಅಂಚೆ), 


ಹೊಸಕೋಟೆತಾಲ್ಲೂಕು. 


_ 10 


ಶ್ರೀ ಗಣೇಶ್ ಬಿನ್ ಬೈರಪ್ಪ, 


ಸದಸ್ಯರು 


ಇಟ್ಟಸಂದ್ರ ಗ್ರಾಮ , ನಂದಗುಡಿ ಹೋಬಳಿ , 
ಹೊಸಕೋಟೆ ತಾಲ್ಲೂಕು. 


ಶ್ರೀ ಚಂದ್ರೇಗೌಡ ಬಿನ್ ರಾಮೇಗೌಡ, 


ಸದಸ್ಯರು 


ದೇವನಗೊಂದಿ ಗ್ರಾಮ , ಅನುಗೊಂಡನಹಳ್ಳಿ ಹೋಬಳಿ, 


ಹೊಸಕೋಟೆ ತಾಲ್ಲೂಕು. 


ಸದಸ್ಯರು 


ಶ್ರೀ ಟಿ. ಸೊಣ್ಣಪ್ಪ ಬಿನ್ ತಮ್ಮಣ್ಣ, 
ಕೋಡಿಹಳ್ಳಿ, ಜಡಿಗೇನಹಳ್ಳಿ ಹೋಬಳಿ, 
ಹೊಸಕೋಟೆ ತಾಲ್ಲೂಕು. 


ಸದಸ್ಯರು 


ಶ್ರೀ ವಿಜಯಕುಮಾರ್ ಬಿನ್ ಶಿವರುದ್ರಪ್ಪ, 
ಹೊಸಕೋಟೆ ಟೌನ್, ಹೊಸಕೋಟೆ. 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 19(2) ರಲ್ಲಿನ ಅಧಿಕಾರವನ್ನು 
ಚಲಾಯಿಸಿ, ಮೇಲೆ ನಮೂದಿಸಿದ ಕೃಷಿಕ ಕ್ಷೇತ್ರದ ಸದಸ್ಯರಾಗಿ ನಾಮಕರಣ ಮಾಡಲ್ಪಟ್ಟಿರುವ ಶ್ರೀ ಸಿ. ಮುನಿಯಪ್ಪ ಬಿನ್ ಚೆನ್ನರಾಯಪ್ಪ, 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧೫ , ೨೦೧೧ 

೧೮೧೫ 
ಉಪ್ಪಾರಹಳ್ಳಿ ಗ್ರಾಮ , ಕಸಬಾ ಹೋಬಳಿ, ಕುಂಬಳಹಳ್ಳಿ ಅಂಚೆ, ಹೊಸಕೋಟೆ ತಾಲ್ಲೂಕು ಇವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ಮತ್ತು ಶ್ರೀ ಕೆ. ರಾಮಾಂಜಿನಪ್ಪ 
ಬಿನ್ ಮುನಿಕೆಂಚಪ್ಪ , ದೊಡ್ಡಹುಲ್ಲೂರು ಗ್ರಾಮ , ಕಸಬಾ ಹೋಬಳಿ , ಹೊಸಕೋಟೆ ತಾಲ್ಲೂಕು ಇವರನ್ನು ಸದರಿ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ನಾಮಕರಣ 
ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಕೆ. ವಾಸುದೇವ ಮೂರ್ತಿ. 
ಸರ್ಕಾರದ ಅಧೀನ ಕಾರ್ಯದರ್ಶಿ -1, 


ಪಿ . ಆರ್ - 781 


ಸಹಕಾರ ಇಲಾಖೆ 


ಆಹಾರ , ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆನಾಸ 132 ಸಲಫ 2008 ಬೆಂಗಳೂರು, ದಿನಾಂಕ:21.07.2011 . 


ಗಾಹಕ ರಕ್ಷಣಾ ಅಧಿನಿಯಮ 1986 (1986 ಕೇಂದ ಅಧಿನಿಯಮ ಸಂಖ್ಯೆ:68) ರ ಕಲಂ 30ರ ಉಪ ಕಲಂ ( 2 ) ರ ಅಡಿ ಮತ್ತು ಕರ್ನಾಟಕ 
ಗ್ರಾಹಕರ ರಕ್ಷಣಾ ನಿಯಮಾವಳಿಗಳು, 1988ರ ನಿಯಮ 2ಸಿ ಅಡಿ ಪ್ರದತ್ತವಾಗಿರುವ ಅಧಿಕಾರಗಳನ್ನು ಚಲಾಯಿಸಿ, ಬೆಳಗಾಂ ಜಿಲ್ಲಾ ಗ್ರಾಹಕರ 
ರಕ್ಷಣಾ ಪರಿಷತ್ತನ್ನು ಈ ಕೆಳಕಂಡ ಸದಸ್ಯರುಗಳೊಂದಿಗೆ ಈ ಮೂಲಕ ಸ್ಥಾಪಿಸಿದೆ. 


- - - 


ಅಧ್ಯಕ್ಷರು 
ಸದಸ್ಯ ಕಾರ್ಯದರ್ಶಿ 


2 ) 


ಸದಸ್ಯರು 


1) ಜಿಲ್ಲಾಧಿಕಾರಿಗಳು, ಬೆಳಗಾವಿ ಜಿಲ್ಲೆ, ಬೆಳಗಾವಿ 

ಉಪ ನಿರ್ದೇಶಕರು, ಆಹಾರ ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ , ಬೆಳಗಾವಿ ಜಿಲ್ಲೆ, ಬೆಳಗಾವಿ. 

ಸಕ್ರಿಯ ಗ್ರಾಹಕ ಸಂಸ್ಥೆಗಳು : 
3) ಶೀ ವಿ . ಎಸ್ . ಜೋಶಿ, 

ಚೇರ್‌ಮನ್, ಕನ್ಸೂಮರ್ ಆರ್ಗನೈಸೇಷನ್ ಫಾರ್ 
ಪ್ರೊಟೆಕ್ಷನ್ & ಎಜುಕೇಶನ್ 
ಪ್ಲಾಟ್ ನಂ .187, ಚಿದಂಬರ್‌ನಗರ, 

ಟಿಳಕವಾಡಿ, ಬೆಳಗಾವಿ - 590 006. 
4) ಶ್ರೀ ದೀಪಕ್ ಪೈ , ದುನಗಟ್ 

ಅಧ್ಯಕ್ಷರು, ಭಾರತ ವಿಕಾಸ ಪರಿಷತ್ 
ಕನ್ಸೂಮರ್ ಆರ್ಗನೈಸೇಷನ್ 
ಪ್ರೊಟೆಕ್ಷನ್ & ಎಜುಕೇಶನ್ 
ಪ್ಲಾಟ್ ನಂ .187, ಚಿದಂಬರ್‌ನಗರ, 
ಟಿಳಕವಾಡಿ, ಬೆಳಗಾವಿ - 590 006 . 


ಸದಸ್ಯರು 


ಸದಸ್ಯರು 


ಮಹಿಳಾ ಸಹಕಾರಿ ಸಂಘ: 
5) ಶ್ರೀಮತಿ ವೈಜಯಂತಿ ಎಂ . ಚೌಗುಲೆ 

ಕಾರ್ಯದರ್ಶಿ , ಮಹಿಳಾ ಕಲ್ಯಾಣ ಸಂಸ್ಥೆ 
146, ಆಶೀರ್ವಾದ್ ಬಿಲ್ಡಿಂಗ್ 
ಸೆಕ್ಟರ್ ನಂ .2 , ಶಿವಬಸವನಗರ, ಬೆಳಗಾವಿ 


ಸದಸ್ಯರು 


ರೈತ ಸಂಘ ಸಂಸ್ಥೆ : 
6) ಶ್ರೀ ರಾಜನಾರಾಯಣ ಸರಸಿಂಗಚಾರ್ಯ ಬೆಳಗಾಂವಕರ 

ಅಧ್ಯಕ್ಷರು, ಪ್ರಗತಿ ಸಮಗ್ರ ಪೀಡೆ ನಿರ್ವಹಣಾ ಸಂಘ 
ಸಾ : ಹೊನ್ನಿದಿಬ್ಬ , ತಾ: ಬೈಲಹೊಂಗಲ, ಬೆಳಗಾವಿ ಜಿಲ್ಲೆ. 


ಭಾಗ - ೪ಎ 


ಸದಸ್ಯರು 


೧೮೧೬. 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೫ , ೨೦೧೧ 
7) ಶೀ ಬಿ . ಜೆ . ಪಾಟೀಲ್ 

- --- 
ಸದಸ್ಯರು, ಕೃಷಿ ಇಲಾಖೆಯ ಆತ್ಮ ಯೋಜನೆಯ 
ಸ್ವಸಹಾಯ ಸಂಘ, 
ಮನೆ ನಂ .88 , ಸಾ :ದೇವಗಿರಿ , ಕಡೋಲಿ ಅಂಚೆ, ಬೆಳಗಾವಿ. 


ಸದಸ್ಯರು 


ವಾಣಿಜ್ಯವ್ಯಾಪಾರ: 
8) ಸಿದ್ದನಗೌಡ ಸಿ ಪಾಟೀಲ 

ಅಧ್ಯಕ್ಷರು, ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ 
ಸಗಟು ಮಾರಾಟ ಮಳಿಗೆ ನಿ. 
ನಂ .576, ಶಿವಬಸವನಗರ , ಬೆಳಗಾವಿ. 


ಸದಸ್ಯರು 


ಸ್ತ್ರೀಶಕ್ತಿ ಸಂಸ್ಥೆಯ ಅಧ್ಯಕ್ಷರು: 
9) ಶ್ರೀಮತಿ ಗೀತಾ ಉಮಕಾಂತ ಸುತಾರ , 

ಪ್ರತಿನಿಧಿ -1 
ಸಾವಿತ್ರಿಬಾಯಿ ಫುಲೆ ಸ್ವಸಹಾಯ ಸಂಘ, 
ಮನೆ ನಂ . 1300 , ಬಸವನಗಲ್ಲಿ, ಶಹಾಪುರ, ಬೆಳಗಾವಿ. 


ಯುವಜನ ಸಂಘ ಸಂಸ್ಥೆಗಳು: 
ಶ್ರೀ ಉದಯ ಕೆ. ಬಸ್ತವಾಡ, 


10) 


ಸದಸ್ಯರು 


ಮಾರ್ಗದರ್ಶಕರು, ನೇತಾಜಿ ಸುಭಾಷ್‌ಚಂದ ಬೋಸ್ ಯುವಕ ಸಂಘ, 


ಆಶೀರ್ವಾದ ನಿವಾಸ, ಆದರ್ಶನಗರ, 
ಗೋಕಾಕ ರಸ್ತೆ, ಹುಕ್ಕೇರಿ ತಾಲ್ಲೂಕು- 591 389. 

ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯರು: 
11 ) ಶ್ರೀ ಎನ್.ಆರ್. ಲಾತೂರ್, ವಕೀಲರು, 

ಆಂಜನೇಯ ನಗರ , ಮಾಳ ಮಾರುತಿ, 
ಬೆಳಗಾವಿ , ಜಿಲ್ಲೆ. ಬೆಳಗಾವಿ. 


ಸದಸ್ಯರು 


ಸದಸ್ಯರು 


12) ಶ್ರೀ ಈರಪ್ಪ ಗಿರಿಮಲ್ಲಪ್ಪ ದಯಣ್ಣವರ್ , 

ಪ್ಲಾಟ್ ನಂ .4 , ರೇಣುಕಾ ನಗರ , 
ಕಣಬರ್ಗಿ ರಸ್ತೆ, ಬೆಳಗಾವಿ. 


2. ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಸರ್ಕಾರದ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ ಜಿಲ್ಲಾ ಗ್ರಾಹಕ ರಕ್ಷಣಾ ಪರಿಷತ್ತು ತನ್ನ ಕಾರ್ಯಾವಧಿಯನ್ನು 
ಹೊಂದಿರುತ್ತದೆ. 

3. ಈ ಪರಿಷತ್ತು ಕರ್ನಾಟಕ ಗ್ರಾಹಕರ ರಕ್ಷಣಾ ನಿಯಮಾವಳಿಗಳು 1988ರ ನಿಯಮ 2ಡಿ ಅಡಿ ವಿಧಿಸಿರುವ ವಿಧಾನದಂತೆ ಕಾರ್ಯ 
ನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಪರಮೇಶ್ವರಪ್ಪ, 
ಪೀಠಾಧಿಕಾರಿ , ಆಹಾರ -3 ಶಾಖೆ, 

ಆಹಾರ, ನಾಗರೀಕ ಸರಬರಾಜು ಮತ್ತು 
ಪಿ . ಆರ್. 895 

ಗ್ರಾಹಕರ ವ್ಯವಹಾರಗಳ ಇಲಾಖೆ. 


230 – 


02 


BADFEST Ooks, Addo , Lebow " 19 , 9000 
PERSONNEL AND ADMINISTRATIVE REFORMS SECRETARIAT 


NOTIFICATION 


No: DPAR 38 SFP 2004 , Bangalore, dated 13th July, 2011. 


The Order No.12011 /06 /2008-AUV, dated :26 /31st May, 2011 of Government of India , Ministry of Environment & Forests (Vigilance 


Section ), New Delhi is hereby republished : 


No.12011 /06 /2008-AVU 
Government of India , Ministry of Environment & Forests, (Vigilance Section ) 

Paryavam Bhavan , CGO Complex, 

Lodhi Road, New Delhi, 
Dated the 26/31st May, 2011. 


ORDER 


WHEREAS Government of Karnataka has issued two show cause notices No. DPAR 80 Sep 1997 dated: 18 .04. 2000 and 
13.3. 2002 under Rule 8 of AIS (D & A ) Rules 1969 to Shri H . S. S.Murthy, IFS (KN -92) with the following charges : 


Charge Sheet dated 18 .4.2000 


Charge - 


That you , Shri H .S .Shivashankar Murthy, IFS now working as Deputy Conservator of Forests , Zilla Panchayat, Mysore, 
having a spouse living namely , Smt.Doddamma, daughter of Puttaiah residing in LIG 92, M Block , Kuvempunagar, Mysore and 
having begotten two children from her and further having nominated the said Smt.Doddamma in respect of your GPF on 16 .5 . 1995 


showing her as your wife, which nomination was accepted by the Accountant General in September, 1997 vide No.MYS /218 /IFS , 
you married Smt.A .Shobha, D /o Smt.M . B .Vijayalakshmi, on 6 .6 .96 at the Sarvajanic Vidyarthi Nilaya , Nazarbad , by suppressing the 


fact of you earlier marriage with Smt.Doddamma and thereby violated Rule 19 of the All India Services (Conduct ) Rules , 1968 and 


committed a grave misconduct unbecoming of a Government Servant within the meaning of Rule 3 of the said rules. 


Charge - 11 


That you, Shri H .S. Shivashankar Murthy, IFS now working as Deputy Conservator of Forests, Zilla Panchayat, Mysore, 
being a responsible Government Officer belonging to All India Services, cadre by suppressing the fact of you earlier marriage to 


Smt.Doddamma, and having two children from her, again married Smt.A .Shobha, and when Smt.Shobha come to know of you first 


marriage with Smt. Doddamma and questioned you of the same, you assaulted Smt.Shobha and subjected her to mental and 


physical cruelty and thereby committed a grave misconduct unbecoming of a Government servant within the meaning of rule 3 of All 


India Services (Conduct) Rules, 1968 . 


Charge - 111 


That you , Shri H .S. ShivashankarMurthy , IFS now working as Deputy Conservator of Forests, Zilla Panchayat,Mysore, at 
the time of your transfer , represented to Smt.Shobha that you required a sum of Rs. 30 ,000 /- to secure a posting to a convenient 


೧೮೧೮ 


BADFEBE ODB , ndondo, Leonor 03 , 9000 


2000 - 80 


place and you compelled Smt. Shobha to get the said sum of Rs. 30 ,000 /- from her mother Smt.Vijayalakshmi and accordingly she 


collected the said sum of Rs. 30 ,000/- and gave the same to you and thereby you , without obtaining the previous sanction of the 


Government, contravened rule 14 (4 ) of the All India Services (Conduct) Rules, 1968 , and committed a grave misconduct 


unbecoming of All India Services officer . 


Charge Sheet dated 13.03.2002 


Charge - 


That you , Shri H .S .Shivashankar Murthy, IFS now working as Deputy Conservator of Forests, Zilla Panchayat, Mysore , 


maintain illicit physical relationship with one Smt.Doddamma, daughter of Puttaiah residing in LIG 92 , M Block, Kuvempunagar, 
Mysore and begetting children from her inspite of your marriage with Smt. A .Shobha , D /o Smt M .B . Vijayalakshmi and thereby 
committed a grave misconduct of unbecoming of a Government Servant within the meaning of Rule 3 of All India Service (Conduct) 


Rules, 1968. 


2 . 


Whereas on denial of charges of Shri Murthy, the State Government conducted an oral enquiry against Shri Murthy . The 


enquiry officer in his report dated :04.02.2005 held that the Charge -l of both the charge sheets is proved and charges II and III of 


charge sheet dated 18 .4 .2000 are not proved. Shri Murthy submitted his representation vide his letter dated 07.01. 2005 on the 


Inquiry Report and requested to drop the charges leveled against him . The State Government, after careful examination of the 


findings of the Inquiry Officers and submissions made by Shri Murthy, come to a decision that the charges which are held as proved , 


involve moral turpitude and attractmajor penalty and thus decided to impose a penalty of reduction of pay by one grade i.e ., from 


Junior Administrative Grade to the minimum of Senior Time Scale pay for a period of 3 years and he shall start earning increments 


thereafter and will be eligible for promotion only thereafter. 


3 . 


Whereas the proposal was , thereafter, sent to UPSC for their advice. 


The Commission advised vide their letter 


No.F3/461/2005 -SI dated 19 .9.2006 that ends of justice would be met in this case if the penalty of Compulsory Retirement from 


service is imposed on Shri Murthy . The State Government reviewed their earlier decision in the light of advice tendered by 


UPSC and decided to accept the advice of the Commission to impose the major penalty of the Compulsory Retirement from 
service upon Shri Murthy. 


4. 


Whereas as per Rule 7 (2 ) of AIS (D & A ) Rules, the penalty of Compulsory Retirement from service on officer of 


All India Service shall not be imposed except by an order of the Central Government. 


Accordingly , the State Government, 


referred the matter to this Ministry for imposing the penalty of Compulsory Retirement upon Shri Murthy under Rule 7 ( 2) of 


AIS ( D & A ) Rules , 1969. 


Whereas the case was examined by this Ministry in the light of the Inquiry Report , advice ofUPSC and other case records 


received from the Government of Karnataka and the Competent Authority in the Ministry of Environment and Forests observed that 


the penalty suggested by UPSC is too harsh and decided to refer the matter to UPSC for reconsideration and advice on imposition 


of any other penalty less severe than Compulsory Retirement upon Shri Murthy. 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೫ , ೨೦೧೧ 


೧೮೧೯ 


6 . 


Whereas the proposal was forwarded to Union Public Service Commission for re- consideration of their advice vide letter 


No.12011/ 06/2008- AVU , dated : 24.1.2011. 


7 . 


Whereas the UPSC in its letter No. F. 3/461/2005 -SI dated 5.4 .2011 had observed that there are no new fact /evidence in 


this case and that there is no merit for reconsideration of the case by the Commission . 


Whereas the matter has been considered in this Ministry in the light of UPSC letter dated 5 .4 . 2011 and it has been 


decided to accept the advice of UPSC communicated vide letter dated 19.9.2006 . 


9. NOW THEREFORE after considering all the facts and circumstances of the case, the President has come to the 
conclusion that ends of justice would be met in the instant case if a penalty of Compulsory Retirement is imposed upon Shri 


H .S . S .Murthy . 


The President is , therefore , pleased to hereby impose the penalty of Compulsory Retirement upon Shri 


H . S .S . Murthy , IFS . 


For and on behalf of the President of India 


Sd / 


( Rajani Ranjan Rashmi) 


Joint Secretary to Government of India 

Tel No .: 011 -2436 2281 


No.12011 / 06/ 2008 - AVU 


New Delhi Dated 26 /31st May , 2011. 


BY ORDER AND IN THE NAME OF THE GOVERNOR OF KARNATAKA 


A . P . Atre , 


Deputy Secretary to Government, 


PR- 755 


DPAR (Services -4 ). 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಮಮಇ 244 ಮಭಾಬ 2010 ಬೆಂಗಳೂರು, ದಿನಾಂಕ: 18. 08.2011 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧೀನದಲ್ಲಿ ಬರುವ ಸಂಸ್ಥೆಗಳ ಕಾರ್ಯನಿರ್ವಹಣೆ ಮತ್ತು ಬಾಲನ್ಯಾಯ ಆಡಳಿತದ 
ಮೇಲ್ವಿಚಾರಣೆ ಮಾಡಲು ಈಗಾಗಲೇ ರಚಿಸಲಾಗಿದ್ದ , ದಿನಾಂಕ: 21.08.2007, ಅಧಿಸೂಚನೆ ಸಂಖ್ಯೆ: ಮಮಇ 98 ಮಭಾಬ 2007 ನ್ನು ಹಿಂಪಡೆದು 
ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ , 2000 ರ ಪ್ರಕರಣ 62 ರನ್ವಯ ಮತ್ತು ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು 
ಪೋಷಣೆ) ಕರ್ನಾಟಕ ನಿಯಮಗಳು 2010 , ನಿಯಮ 89 ರನ್ವಯ ಈ ಕೆಳಕಂಡಂತೆ ರಾಜ್ಯ ಸಲಹಾ ಮಂಡಳಿಯನ್ನು 3 ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ರಚಿಸಲಾಗಿದೆ. 
1. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು 

- ಅಧ್ಯಕ್ಷರು 
2. ಸರ್ಕಾರದ ಕಾರ್ಯದರ್ಶಿ , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 

- ಸದಸ್ಯರು 
3. ಸರ್ಕಾರದ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ 

- ಸದಸ್ಯರು 


ಸದಸ್ಯರು 


€ , 


೧೮೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೫, ೨೦೧೧ 

ಭಾಗ - ೪ಎ 
4. ಸರ್ಕಾರದ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

- ಸದಸ್ಯರು 
5. ಸರ್ಕಾರದ ಕಾರ್ಯದರ್ಶಿ , ಕಾನೂನು, ನ್ಯಾಯ ಹಾಗೂ ಮಾನವ ಹಕ್ಕುಗಳ ಇಲಾಖೆ 
ಸರ್ಕಾರದ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ 

ಸದಸ್ಯರು 
ಸರ್ಕಾರದ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ 

ಸದಸ್ಯರು 
ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತು ಇನ್ಸ್‌ಪೆಕ್ಟರ್ ಜನರಲ್ ಆಫ್ ಪೋಲೀಸ್ ಅಥವಾ ಅವರ - ಸದಸ್ಯರು 
ನಾಮನಿರ್ದೇಶಿತರು. 

ನಿರ್ದೇಶಕರು , ಮಾಹಿತಿ ಇಲಾಖೆ 
10. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ನಾಮನಿರ್ದೇಶಿತರು 
11. ಯುನಿಸೆಫ್ ಪ್ರತಿನಿಧಿ 

- ಸದಸ್ಯರು 
12 . ಶೈಕ್ಷಣಿಕ ಸಂಸ್ಥೆಗಳ ಸದಸ್ಯರು/ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರು/ ಬಾಲನ್ಯಾಯ ಮಂಡಳಿಯ ಸಮಾಜ 

ಕಾರ್ಯಕರ್ತರು/ಸಂಸ್ಥೆಗಳ ಪ್ರತಿನಿಧಿಗಳನ್ನೊಳಗೊಂಡಂತೆ ರಾಜ್ಯ ಸರ್ಕಾರದಿಂದ ನಾಮ ನಿರ್ದೇಶನಗೊಂಡ 5 - ಸದಸ್ಯರು 

ಅಧಿಕಾರೇತರ ಸದಸ್ಯರು, 
13. ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 

ಸದಸ್ಯ 
ಕಾರ್ಯದರ್ಶಿ 


9 . 


ಸದಸ್ಯರು 


ಮಂಡಳಿಯ ಕಾರ್ಯಗಳು ಕೆಳಕಂಡಂತಿರುತ್ತದೆ : 


1. ವಿವಿಧ ಸರ್ಕಾರಿ ಮತ್ತು ಸಮುದಾಯ ಆಧಾರಿತ ಏಜೆನ್ಸಿಗಳ ಮೂಲಕ ಸೇವೆಗಳ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯದಲ್ಲಿ ರಾಜ್ಯ 

ಸರ್ಕಾರಕ್ಕೆ ಸಲಹೆ ನೀಡುವುದು. 
2. ಬಾಲನ್ಯಾಯ ವ್ಯವಸ್ಥೆಯಡಿ ಬರುವ ಮಕ್ಕಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವುದನ್ನು ಖಾತ್ರಿಪಡಿಸಿಕೊಳ್ಳುವುದು. 
3. ಮಕ್ಕಳ ಸಮಸ್ಯೆಗಳಿಗೆ ಸ್ಪಂದಿಸುವ ವಿವಿಧ ಮಕ್ಕಳ ಅಭಿವೃದ್ಧಿ ವಿಭಾಗಗಳ ಮಧ್ಯೆ ಪರಿಣಾಮಕಾರಿಯಾಗಿ ಸಮನ್ವಯ ಸಾಧಿಸಲು 

ವೇದಿಕೆಯಾಗಿ ಕಾರ್ಯನಿರ್ವಹಿಸುವುದು. 


ಬಾ 


ಮಂಡಳಿಯು ಕೆಳಕಂಡ ಷರತ್ತುಗಳನ್ನು ಪಾಲಿಸತಕ್ಕದ್ದು: 

1. ಈ ಸಲಹಾ ಮಂಡಳಿಯು ವ್ಯವಹಾರ ನಿರ್ವಹಣೆಗಾಗಿ ಪ್ರತಿ ಆರು ತಿಂಗಳಿಗೊಮ್ಮೆ ಸಭೆಯನ್ನು ಕರೆಯತಕ್ಕದ್ದು. 
2 . ಈ ಮಂಡಳಿಯ ಅಧಿಕಾರೇತರ ಸದಸ್ಯರನ್ನು ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇವರ ಶಿಫಾರಸ್ಸಿನನ್ವಯ ರಾಜ್ಯ 

ಸರ್ಕಾರದಿಂದ ನೇಮಿಸಲಾಗುತ್ತದೆ ಮತ್ತು ಈ ಸದಸ್ಯರು ನೇಮಿಸಿದ ದಿನಾಂಕದಿಂದ 3 ವರ್ಷಗಳ ಅವಧಿಯವರೆಗೆ ಮಾತ್ರ ಅಧಿಕಾರ 

ಸ್ಥಾನದಲ್ಲಿ ಕಾರ್ಯನಿರ್ವಹಿಸತಕ್ಕದ್ದು. 
3. ತೆಗೆದು ಹಾಕುವಿಕೆ, ರಾಜೀನಾಮೆ ಅಥವಾ ಇತರ ಯಾವುದೇ ಕಾರಣದಿಂದ ಅಧಿಕಾರೇತರ ಸದಸ್ಯರ ಸ್ಥಾನವು ಖಾಲಿಯಾದಲ್ಲಿ ಮತ್ತೊಬ್ಬ 

ವ್ಯಕ್ತಿಯಿಂದ ಆ ಸ್ಥಾನವನ್ನು ತುಂಬಿದಲ್ಲಿ ಉಳಿದ ಅವಧಿಗೆ ಮಾತ್ರ ಕಾರ್ಯನಿರ್ವಹಿಸತಕ್ಕದ್ದು. 
4. ಅಧಿಕಾರೇತರ ಸದಸ್ಯರು ಪ್ರಯಾಣ ಭತ್ಯೆ ಮತ್ತು ದಿನಭತ್ಯೆಗಳಿಗೆ ಹಾಗೂ ಪ್ರತಿ ದಿನಕ್ಕೆ ಸಂಭವನೀಯ ವೆಚ್ಚ ರೂ .500/- ರಂತೆ 

ಗೌರವಧನವನ್ನು ಪಡೆಯಲು ಅರ್ಹರಿರುತ್ತಾರೆ. 
5. ಸಭೆಗಳ ನಡವಳಿಗಳನ್ನು ಅನುಪಾಲನಾ ಕ್ರಮಕ್ಕಾಗಿ ಎಲ್ಲಾ ಸದಸ್ಯರಿಗೂ ಮತ್ತು ಇತರ ಇಲಾಖೆಗಳಿಗೆ ಮತ್ತು ಸಂಸ್ಥೆಗಳಿಗೆ ಕಳುಹಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್.ಎನ್.ಕೃಷ್ಣಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ಪಿ . ಆರ್ . 848 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೫ , ೨೦೧೧ 

೧೮೨೧ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ- (1) 
ಸಂಖ್ಯೆ: ಮಮಇ 479 ಪಿಹೆಚ್ ಪಿ 2007, ಬೆಂಗಳೂರು, ದಿನಾಂಕ: 22.08.2011. 
ಪಾಲಕರ ಪೋಷಣೆ, ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕರ ರಕ್ಷಣೆ ಕಾಯ್ದೆ 2007 (ಕೇಂದ್ರ ಶಾಸನ 2007 ರ ನಿಯಮ -56) ನ್ನು 
ಸಮರ್ಪಕವಾಗಿ ಅನುಷ್ಟಾನಗೊಳಿಸಲು ಈ ಕೆಳಕಂಡ ಅಧ್ಯಕ್ಷರು/ಸದಸ್ಯರನ್ನೊಳಗೊಂಡ ರಾಜ್ಯ ಪರಿಷತ್‌ನ್ನು (State Council) ರಚಿಸಲಾಗಿದೆ. 


બ 


ಪದನಾಮ ಮತ್ತು ಇಲಾಖೆಯ ಹೆಸರು 


ಪದನಾಮ 


8 


ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು 


ಅಧ್ಯಕ್ಷರು 


| ಸರ್ಕಾರದ ಕಾರ್ಯದರ್ಶಿ , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


ಸದಸ್ಯರು 


ಸರ್ಕಾರದ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ 


ಸದಸ್ಯರು 


ಸರ್ಕಾರದ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


ಸದಸ್ಯರು 


ಸರ್ಕಾರದ ಕಾರ್ಯದರ್ಶಿ , ಕಂದಾಯ ಇಲಾಖೆ ( ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯ ) | ಸದಸ್ಯರು 


ಸರ್ಕಾರದ ಕಾರ್ಯದರ್ಶಿ , ಸಾರಿಗೆ ಇಲಾಖೆ. 


ಸದಸ್ಯರು 


ಸರ್ಕಾರದ ಕಾರ್ಯದರ್ಶಿ , ಗೃಹ ಇಲಾಖೆ. 


ಸದಸ್ಯರು 


ನಿರ್ದೇಶಕರು , ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 


ಸದಸ್ಯ ಕಾರ್ಯದರ್ಶಿ 


ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶಿಸಲ್ಪಡುವ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರೇತರ ಸದಸ್ಯರು 
| ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳ 4 ಜನ ಪ್ರತಿನಿಧಿಗಳು ಹಾಗೂ 4 ಜನ ಹಿರಿಯ ನಾಗರಿಕರು, 
ಅ. ಮೇಲ್ಕಂಡ ಪರಿಷತ್‌ನಲ್ಲಿ ಅಧಿಕಾರೇತರ ಸದಸ್ಯರ ಅವಧಿಯು 03 ವರ್ಷಗಳಾಗಿರುತ್ತದೆ. 
ಆ. ಈ ಸದಸ್ಯರು 60 ವರ್ಷ ಮೇಲ್ಪಟ್ಟ ವಯೋಮಾನದವರಾಗಿರಬೇಕು ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಕ್ಷೇತ್ರದಲ್ಲಿ 05 ವರ್ಷಗಳ 

ಅನುಭವವುಳ್ಳವರಾಗಿರಬೇಕು ಹಾಗೂ ಸುಶಿಕ್ಷತರಾಗಿರಬೇಕು. 
ಸರ್ಕಾರೇತರ ಸದಸ್ಯರುಗಳಿಗೆ ಕರ್ನಾಟಕ ಸೇವಾ ನಿಯಮಾನುಸಾರ ಗ್ರೂಪ್ - ಬಿ ಹುದ್ದೆಯ ಅಧಿಕಾರಿಗಳಿಗೆ ಪಾವತಿಸುವ ಪ್ರಯಾಣ ಭತ್ಯೆ 
ದಿನಭತ್ಯೆ ಪಾವತಿಸುವುದು ಹಾಗೂ ಈ ಸದಸ್ಯರಿಗೆ ಒಂದು ಸಭೆಗೆ ಸಿಟ್ಟಿಂಗ್ ಶುಲ್ಕ ರೂ .500/- ಗಳನ್ನು ಪಾವತಿಸುವುದು. 


- 


ರಾಜ್ಯ ಪರಿಷತ್ ಕಾರ್ಯಗಳು : 


1. ಪರಿಷತ್ 06 ತಿಂಗಳಿಗೊಮ್ಮೆ ಸಭೆಯನ್ನು ನಡೆಸುವುದು. 


2. ಸಭೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ. 
3. ಹಿರಿಯ ನಾಗರಿಕರ ಕಲ್ಯಾಣ ಕಾರ್ಯಕ್ರಮಗಳ ಸುಧಾರಣೆ ಬಗ್ಗೆ ಸೂಕ್ತ ಸಲಹೆ , ಮಾರ್ಗದರ್ಶನ. 


4 . ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ, ಪೋಷಣೆ ಮತ್ತು ಕ್ಷೇಮಾಭಿವೃದ್ಧಿ ಅಧಿನಿಯಮ - 2007 ರ 


ಅನುಷ್ಠಾನದ ಪರಿಶೀಲನೆ. 


5. ಈ ಕಾಯ್ದೆಯಡಿ ರಚಿಸಿರುವ ನಿರ್ವಹಣಾ ಮಂಡಳಿಗಳ ಪ್ರಗತಿ ಪರಿಶೀಲನೆ ಹಾಗೂ ಈ ಬಗ್ಗೆ ಸೂಕ್ತ ಸಲಹೆ ಮಾರ್ಗದರ್ಶನ. 


6. ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗೆ ಕೇಂದ್ರ ಹಾಗೂ ರಾಜ್ಯ ಸಹಾಯಧನ ಯೋಜನೆಗಳಡಿ ಸ್ವಯಂಸೇವಾ ಸಂಸ್ಥೆಗಳ ಮೂಲಕ 

ನಡೆಸಲಾಗುತ್ತಿರುವ ( ವೃದ್ದಾಶ್ರಮ, ಹಗಲು ಯೋಗಕ್ಷೇಮ ಕೇಂದ್ರ, ಹಿರಿಯ ನಾಗರಿಕರ ಸಹಾಯವಾಣಿ, ಮೊಬೈಲ್ ಮೆಡಿಕೇರ್ 

ಯೂನಿಟ್ ಮುಂತಾದ) ಕಲ್ಯಾಣ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ, ಅವಶ್ಯವಿದ್ದಲ್ಲಿ ಸುಧಾರಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವುದು. 
7. ಹಿರಿಯ ನಾಗರಿಕರ ಕಲ್ಯಾಣ ಕ್ಷೇತ್ರದಲ್ಲಿ ಅಗತ್ಯವಿರುವ ಯೋಜನೆ: ಕಾರ್ಯಕ್ರಮಗಳನ್ನು ಸರ್ಕಾರಕ್ಕೆ ಶಿಫಾರಸ್ಸು ಮಾಡುವುದು. 


೧೮೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೫, ೨೦೧೧ 

ಭಾಗ - ೪ಎ 
8. ಪರಿಷತ್‌ನ ಸದಸ್ಯರು ಸ್ವಯಂ ಸೇವಾ ಸಂಸ್ಥೆಗಳು ನಡೆಸುತ್ತಿರುವ ವೃದ್ಧಾಶ್ರಮ , ಇತರೆ ಯೋಜನೆಗಳ ಬಗ್ಗೆ ಆಗಿಂದಾಗ್ಗೆ 
ಅನಿರೀಕ್ಷಿತವಾಗಿ ಭೇಟಿ ನೀಡಿ ತಪಾಸಣೆ ನಡೆಸಿ ಈ ಸಂಸ್ಥೆಗಳ ಕಾರ್ಯನಿರ್ವಹಣೆಯ ಸುಧಾರಣೆಯತ್ತ ಕ್ರಮವಹಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ -2 , 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಸಂಖ್ಯೆ: ಮಮಇ 479 ಪಿಹೆಚ್ ಪಿ 2007, ಬೆಂಗಳೂರು, ದಿನಾಂಕ: 22.08.2011. 

ಅಧಿಸೂಚನೆ - ( 2) 
ಪಾಲಕರ ಪೋಷಣೆ, ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕರ ರಕ್ಷಣೆ ಕಾಯ್ದೆ 2007 (ಕೇಂದ್ರ ಶಾಸನ 2007 ರ ನಿಯಮ -56) ನ್ನು 
ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಈ ಕೆಳಕಂಡ ಅಧ್ಯಕ್ಷರು /ಸದಸ್ಯರನ್ನೊಳಗೊಂಡ ಜಿಲ್ಲಾ ಮಟ್ಟದ ಸಮಿತಿಯನ್ನು ( District Level 
Committee) ರಚಿಸಲಾಗಿದೆ. 


*) 


ಪದನಾಮ ಮತ್ತು ಇಲಾಖೆಯ ಹೆಸರು 


ಪದನಾಮ 


2 


ಜಿಲ್ಲಾಧಿಕಾರಿ 

ಅಧ್ಯಕ್ಷರು 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ , ಜಿಲ್ಲಾ ಪಂಚಾಯತ್ 

ಸದಸ್ಯರು 
ಜಿಲ್ಲಾ ಆರೋಗ್ಯ ಅಧಿಕಾರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

ಸದಸ್ಯರು 
ಉಪವಿಭಾಗಾಧಿಕಾರಿ, ಕಂದಾಯ ಇಲಾಖೆ. 

ಸದಸ್ಯರು 
ವಿಭಾಗೀಯ ನಿಯಂತ್ರಣಾಧಿಕಾರಿ, ಸಾರಿಗೆ ಇಲಾಖೆ. 

ಸದಸ್ಯರು 
| ಸೂಪರಿಂಟೆಂಡೆಂಟ್ ಅಫ್ ಪೊಲೀಸ್ 

ಸದಸ್ಯರು 
ಜಿಲ್ಲಾ ಅಂಗವಿಕಲರ ಕಲ್ಯಾಣಧಿಕಾರಿಗಳು 

ಸದಸ್ಯ 

ಕಾರ್ಯದರ್ಶಿ 
ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 2 ಸ್ವಯಂ ಸೇವಾ ಸಂಸ್ಥೆಗಳ ಇಬ್ಬರು ಪ್ರತಿನಿಧಿಗಳು ಹಾಗೂ ಸರ್ಕಾರೇತರ 
ಇಬ್ಬರು ಹಿರಿಯ ನಾಗರಿಕರು ( ಜಿಲ್ಲಾಧಿಕಾರಿಗಳಿಂದ ನಾಮನಿರ್ದೇಶನ ಮಾಡಲ್ಪಟ್ಟ ಸಂಸ್ಥೆಯ ಪ್ರತಿನಿಧಿಗಳು ಹಾಗೂ ಸದಸ್ಯರು 
ಹಿರಿಯ ನಾಗರಿಕರು) 


8 


ಅ. ಮೇಲ್ಕಂಡ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಅಧಿಕಾರೇತರ ಸದಸ್ಯರು ಅವಧಿಯು 03 ವರ್ಷಗಳಾಗಿರುತ್ತದೆ. 
ಆ. ಈ ಸದಸ್ಯರು 60 ವರ್ಷ ಮೇಲ್ಪಟ್ಟ ವಯೋಮಾನದವರಾಗಿರಬೇಕು ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಕ್ಷೇತ್ರದಲ್ಲಿ 05 

ವರ್ಷಗಳ ಅನುಭವವುಳ್ಳವರಾಗಿರಬೇಕು ಹಾಗೂ ಸುಶಿಕ್ಷತರಾಗಿರಬೇಕು. 
ಇ. ಸರ್ಕಾರೇತರ ಸದಸ್ಯರುಗಳಿಗೆ ಕರ್ನಾಟಕ ಸೇವಾ ನಿಯಮಾನುಸಾರ ಗ್ರೂಪ್ - ಬಿ ಹುದ್ದೆಗಳಿಗೆ ಪಾವತಿಸುವ ಪ್ರಯಾಣ ಭತ್ಯೆ, 

ದಿನಭತ್ಯೆ ಪಾವತಿಸುವುದು ಹಾಗೂ ಈ ಸದಸ್ಯರಿಗೆ ಒಂದು ಸಭೆಗೆ ಸಿಟ್ಟಿಂಗ್ ಶುಲ್ಕ ರೂ .500/- ಗಳನ್ನು ಪಾವತಿಸುವುದು. 


ಜಿಲ್ಲಾ ಮಟ್ಟದ ಸಮಿತಿಯ ಕಾರ್ಯಗಳು : 


1. ಜಿಲ್ಲಾಮಟ್ಟದ ಸಮಿತಿಯು 06 ತಿಂಗಳಿಗೊಮ್ಮೆ ಸಭೆಯನ್ನು ನಡೆಸುವುದು . 
2. ಸಭೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ. 

ಹಿರಿಯ ನಾಗರಿಕರ ಕಲ್ಯಾಣ ಕಾರ್ಯಕ್ರಮಗಳ ಸುಧಾರಣೆ ಬಗ್ಗೆ ಸೂಕ್ತ ಸಲಹೆ , ಮಾರ್ಗದರ್ಶನ. 
ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ, ಪೋಷಣೆ ಮತ್ತು ಕ್ಷೇಮಾಭಿವೃದ್ಧಿ ಅಧಿನಿಯಮ - 2007 ರ ಅನುಷ್ಠಾನದ 

ಪರಿಶೀಲನೆ . 
5 . ಈ ಕಾಯ್ದೆಯಡಿ ರಚಿಸಿರುವ ನಿರ್ವಹಣಾ ಮಂಡಳಿಗಳ ಪ್ರಗತಿ ಪರಿಶೀಲನೆ ಹಾಗೂ ಈ ಬಗ್ಗೆ ಸೂಕ್ತ ಸಲಹೆ ಮಾರ್ಗದರ್ಶನ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೫, ೨೦೧೧ 

೧೮೨೩ 
6. ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗೆ ಕೇಂದ್ರ ಹಾಗೂ ರಾಜ್ಯ ಸಹಾಯಧನ ಯೋಜನೆಗಳಡಿ ಸ್ವಯಂಸೇವಾ ಸಂಸ್ಥೆಗಳ ಮೂಲಕ 

ನಡೆಸಲಾಗುತ್ತಿರುವ ( ವೃದ್ದಾಶ್ರಮ , ಹಗಲು ಯೋಗಕ್ಷೇಮ ಕೇಂದ್ರ, ಹಿರಿಯ ನಾಗರಿಕರ ಸಹಾಯವಾಣಿ, ಮೊಬೈಲ್ ಮೆಡಿಕೇರ್ 

ಯೂನಿಟ್ ಮುಂತಾದ) ಕಲ್ಯಾಣ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ, ಅವಶ್ಯವಿದ್ದಲ್ಲಿ ಸುಧಾರಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವುದು 
7. ಹಿರಿಯ ನಾಗರಿಕರ ಕಲ್ಯಾಣ ಕ್ಷೇತ್ರದಲ್ಲಿ ಅಗತ್ಯವಿರುವ ಯೋಜನೆ: ಕಾರ್ಯಕ್ರಮಗಳನ್ನು ಸರ್ಕಾರಕ್ಕೆ ಶಿಫಾರಸ್ಸು ಮಾಡುವುದು. 
8. ಜಿಲ್ಲಾ ಸಮಿತಿಯ ಸದಸ್ಯರು ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ನಡೆಸುತ್ತಿರುವ ವೃದ್ಧಾಶ್ರಮ , ಇತರೆ ಯೋಜನೆಗಳ 

ಬಗ್ಗೆ ಆಗಿಂದಾಗ್ಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ತಪಾಸಣೆ ನಡೆಸಿ ಈ ಸಂಸ್ಥೆಗಳ ಕಾರ್ಯನಿರ್ವಹಣೆಯ ಸುಧಾರಣೆಯತ್ತ 
ಕ್ರಮವಹಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ .ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


b 


Hbb 


WOMEN AND CHILD DEVELOPMENT SECRETARIAT 


NOTIFICATION -( 1) 


No. WCD 479 PHP 2007 , Bangalore , Dated: 22.08.2011 . 
To implement the Maintenance and Welfare of Parents and Senior Citizens Act 2007 (Central Act 56 to 2007) effectively 
the State Council has been constituted with the following Chairman and Members : 


State Counsil for Senior Citizens 


No . 


Hon ble Minister for Women & Child Development 


Chairman 


Secretary to Govt.Women & Child Development 


Member 


Secretary to Govt. Finance Dept . 


Member 


Secretary to Govt. Health & Family Welfare Dept. 


Member 


Secretary to Govt. Revenue Dept.(Social, Security & Pension ) 


Member 


Secretary to Govt. Transport Dept. 


Member 


Secretary to Govt. Home Dept. 


Member 


Director , Department for the Empowerment of Differently Abled and Senior Member Secretary 
Citizens 


Non -Governmental 


Four Representatives from Non Govt. Organizations and senior citizen who are 
serving for welfare of senior citizens to be nominated by Government. 


Members 


The following conditions have to be followed for appointing NGO s 


a) 
b ) 


The term of above non official members are 03 years. 
These Members should be above 60 years of age and should have worked at least 5 years in the welfare of senior 
citizens and should be well educated . 
The Non official members are eligible for TA & DA on par with Group - B officer and they are eligible to get Rs.500/- as 
sitting fees for each meeting. 


c) 


negg 


FODT :37 JOLS, TO JOJ , KOZIJN 08 , 9000 


2008 - YO 


Responsibilities of State Council : 


1 . The Councilmust conductmeeting once in 06 months . 


2 . Review of Welfare scheme for senior citizens. 


3. Guidance to be given for welfare programmes of senior citizens. 


4 . Review of Maintenance and Welfare of Parents & Senior Citizens Act-2007 . 


5 . Review of Tribunal constituted under the Act for effective implementation . 
6 . Review and monitoring to ensure proper functioning of Old Age Homes, Day Care Centres, Help Lines , Mobile Medicare 

Unit & improve up on the delivery of services . 


7 . Recommend the appropriate welfare programmes for senior citizens to Government. 


8 . The members of the Council shall periodically visit and inspect the functions of old age homes & other welfare 

programmes , monitor & ensure improve up the function of the organization . 


By order in the name of the Governor of Karnataka 

B .KAMALAMMA, 
Under Secretary to Government-2 , 
Department of Women and Child Development 


WOMEN AND CHILD DEVELOPMENT SECRETARIAT 

NOTIFICATION -(2) 
No. WCD 479 PHP 2007, Bangalore , Dated : 22 .08 .2011 


To implement the Maintenance and Welfare of Parents and Senior Citizens Act 2007 (Central Act 56 to 2007 ) effectively 
the District Level Committee has been constituted with the following Chairman and Members : 


District Level Committee 


Deputy Commissioner 


Chairperson 


Chief Executive Officer Zilla Panchayat 


Member 


District Health Officer, Health & Family Welfare Dept. 


Member 


Assistant Commissioner (Revenue Dept ) 


Member 


5 


Divisional Controller (Transport ) 


Member 


Superintendentof Police 


Member 


District Disabled Welfare Officer 


Member Secretary 


Two representatives from Non Govt. organizations and two senior citizens 
who are serving for welfare of senior citizens to be nominated by Deputy 
Commissioner. 


Non -Governmental 
Members 


The following conditions have to be followed for appointing NGO s 


a) 


The term of above non officialmember in 03 years . 


ಭಾಗ - ೪ಎ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಸೆಪ್ಟೆಂಬರ್ ೧೫, ೨೦೧೧ 


೧೮೨೫ 


_ b) 


These members should be above 60 years of age and should have atleast 05 years experience in the welfare of 
senior citizens . 
The Non officialmembers are eligible to get Rs.250/- as sitting fees for each meeting. 


C) 


Responsibilities of District Level Committees : 


1. 


The Committee must organize meeting once in 06 months. 


2 . 


Review of Welfare scheme for senior citizens. 


3 . 


Guidelines to be given for the welfare programmes of senior citizens . 


4 . 


Review of Maintenance and Welfare of Parents & Senior Citizens Act- 2007. 


5 . 


Review of Tribunal constituted under the Act for effective implementation . 


6 . 


Review monitoring to ensure proper functioning of Old Age Homes, Day Care Centres , Help Lines , Mobile 


Medicare Unit & improve up on the delivery of services . 


7 . 


Recommend the appropriate welfare programmes for senior citizens to Government. 


8 . 


The members of the District Committee shall periodically visit and inspect the function of old age homes & 
other welfare programmes ,monitor & ensure improve up the function of the organization 


By order in the name of the Governor of Karnataka 

B .KAMALAMMA 
Under Secretary to Government-2 , 
Department of Women and Child Development. 


ಪಿ . ಆರ್ . 855 


ಸಹಕಾರ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಇ 210 ಎಂಆರ್‌ಇ 2011, ಬೆಂಗಳೂರು, ದಿನಾಂಕ: 28 / 06 / 2011 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ರ ಕಲಂ 11(1)(ix) ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆಯ ಹುಣಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ 
ಮೂವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ: 


೫) 


ಸದಸ್ಯರ ಹೆಸರು 
ಶ್ರೀ / ಶ್ರೀಮತಿ 


ಶ್ರೀ ಹೊನ್ನಪ್ಪ ರಾವ್ ಕಾಳಿಂಗೆ ಬಿನ್ ಬೈರೊಜಿ ರಾವ್ ಕಾಳಿಂಗೆ ಗಾವಡಗೆರೆ ಗ್ರಾಮ , & ಅಂಚೆ, ಹುಣಸೂರು ತಾಲ್ಲೂಕು 


2 


| 


ಶ್ರೀ ಗೊವಿಂದೇ ಗೌಡ ಬಿನ್ ಪುಟ್ಟಸ್ವಾಮೇ ಗೌಡ ಮಧುಗಿರಿ ಕೊಪ್ಪಲು ಗ್ರಾಮ ಬನ್ನಿಕುಪ್ಪೆ ಅಂಚೆ ಹುಣಸೂರು ತಾಲ್ಲೂಕು 


- 3 | ಶ್ರೀ ಡಿ.ಕುಮಾರ್ ಬಿನ್ ಲೇಟ್ ದಾಸಪ್ಪ ನಂ 1973 ಸದಾಶಿವನಕೊಪ್ಪಲು ಹುಣಸೂರು ಟೌನ್. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಪಿ . ಆರ್‌. 710 


009 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೫, ೨೦೧೧ 


2008 - YO 


TRANSPORT SECRETARIAT 

NOTIFICATION 
No. SARIE 15 SAEPA 2010 , Bangalore, Dated : 04 - 08 - 2011 


The draft of the following rules further to amend the Karnataka Motor Vehicles Rules , 1989 , which the Government of 
Karnataka Proposes to make in exercise of the powers conferred by Section 96 of Motor Vehicles Act , 1988 (Central Act 59 of 1988 ) 
is hereby published as required by sub -section (1) of section 212 of the said Act , for the information of all the persons likely to be 
affected thereby and notice is hereby given that the said draft will be taken into consideration after thirty days from the date of its 
publication in the Official Gazette . 


Any objections or suggestions which may be received by the State Government from any person with respect to the said 
draft before the expiry of the period specified above will be considered by the State Government. Objections and suggestions may 
be addressed to the Principal Secretary to Government, Transport Department, First Floor, III phase, Multistoried Building , 
Bangalore -560 001 


DRAFT RULES 


1 . Title and commencement:- (1 ) These rules may be called the Karnataka Motor Vehicles ( Amendment) Rules, 2011 . 


( 2) They Shall come into force on the date of their publication in the Official Gazette . 


2 . Amendment of Rule 146 :- In the Karnataka Motor Vehicles Rules , 1989, (hereinafter referred to as the said rules) in rule 146 , for 
the words “public service vehicle", the words “transport vehicle " shall be substituted . 


3 . Insertion of new rule 179A :- In the said rules , after rule 179 , the following shall be inserted , namely: 


“ 179A: Painting of goods carriages - (1) Every goods carriage, except the goods vehicles ; 


(i) Which are covered by national permits; 


( ii) Vehicles carrying hazardous chemicals and explosives, 


(iii) Vehicles belonging to Department of Post and Telegraphs and Defence , 


Shall be painted in Highway Yellow colour on the front and rear portion of the vehicle. 


(2 ) Subject to the provisions of sub -rule (1), rest of the outer portion of the goods carriages carrying sand shall be painted in blue 
(phirozi) colour. 


( 3) The goods carriages shall be painted in accordance with sub rules (1) and (2 ), as the case may be, on or before the date of 
renewal of fitness certificate . 


(4) 


No fitness certificate shall be granted to a new goods carriage unless it is painted in accordance with sub - rules (1) and (2).” 


By Order and in the name of the Governor of Karnataka , 


Ramachandra 


PR -828 


Under Secretary to Government, 


Transport Department. 


TRANSPORT SECRETARIAT 


NOTIFICATION 


No . SARIE 17 SAEPA 2011, Bangalore, Dated : 04-08- 2011 


The draft of the following rules further to amend the Karnataka Motor Vehicles Rules, 1989 , which the Government of 
Karnataka Proposes to make in exercise of the powers conferred by sub -Section ( 1) of section 212 of the Motor Vehicles Act, 1988 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೫ , ೨೦೧೧ 


೧೮೨೭ 


(Central Act 59 of 1988) is hereby published as required by sub -section (1) of section 212 of the said Act , for the information of the 
persons likely to be affected thereby and notice is hereby given that the said draft will be taken into consideration after thirty days 


from the date of its publication in the Official Gazette . 


The State government will consider any objections or suggestion that may be received by the State Government from any 
person with regard to the said draft before the expiry of the period specified above will be considered by the State Government. 
Objection and suggestions may be addressed to the Principal Secretary to Government, Transport Department, First Floor, III 
phase, Multi Storied Building , Bangalore-560 001 . 


RULES 


1 . Title and commencement:- (1 ) These rulesmay be called the Karnataka Motor Vehicles ( Amendment) Rules, 2011 . 


(2) They Shall come into force from the date of their publication in the official gazette . 


2. Omission of rule 47 :- Rule 47 of the Karnataka Motor Vehicles Rules, 1989 shall be omitted . 


By Order and in the name of the Governor of Karnataka , 

Ramachandra 
Under Secretary to Government, 

Transport Department. 


PR - 829 


ಒಳಾಡಳಿತ ಸಚಿವಾಲಯ 
ಸಂಖ್ಯೆ : ಹೆಚ್‌ಡಿ 392 ಎಸ್ ಎಸ್ಟಿ 2011 , ಬೆಂಗಳೂರು, ದಿನಾಂಕ: 27.08.2011. 

ಅಧಿಸೂಚನೆ 


ಗುಲಬರ್ಗಾ ಜಿಲ್ಲೆಯಲ್ಲಿ ದಿನಾಂಕ:01 - 09 - 2011 ರಿಂದ 11 - 09 - 2011 ರವರೆಗೆ ಗಣೇಶ ಹಬ್ಬವನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ 
ಕ್ರಮವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ 1973 (ಕೇಂದ್ರ ಕಾಯಿದೆ ಸಂಖ್ಯೆ : 2 / 974) ರ ಕಲಂ 
21ರಲ್ಲಿನ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಪಟ್ಟಿಯ ಕಾಲಂ( 2) ರಲ್ಲಿ ಸೂಚಿಸಿರುವ ಅಧಿಕಾರಿಗಳನ್ನು ಕಾರ್ಯನಿರ್ವಾಹಕ ದಂಡಾಧಿಕಾರಿ ಅಂದರೆ 
ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ ( ಸೆಕ್ಟೋರಲ್ ಮ್ಯಾಜಿಸ್ಟ್ರೇಟ್) ಕಾಲಂ (3)ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ನೇಮಿಸಿ, ಸದರಿ 
ಸಂಹಿತೆಯಲ್ಲಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಲಾಗಿದೆ. 


ಕ್ರಮ 


ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ ಹೆಸರು ಮತ್ತು ಪದನಾಮ 


ಕ್ಷೇತ್ರವ್ಯಾಪ್ತಿ 


ಚೌಕ್ ಪೊಲೀಸ್ ಠಾಣೆ, ಗುಲ್ಬರ್ಗಾ 


ಶ್ರೀ ರವಿ ಕಿರಣ ಒಂಟಿ, 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು ( ಸಣ್ಣ ನೀರಾವರಿ ) ಗುಲ್ಬರ್ಗಾ 
( ಮೊಬೈಲ್ ನಂ 88601013555) 


ಶ್ರೀ ವಸಂತ ವಿ . ಕುಲಕರ್ಣಿ, 


ಬ್ರಹ್ಮಪುರ ಪೊಲೀಸ್ ಠಾಣೆ, ಗುಲ್ಬರ್ಗಾ 


ಉಪ ಕಾರ್ಯದರ್ಶಿಗಳು, 
ಜಿಲ್ಲಾ ಪಂಚಾಯತ್ , ಗುಲ್ಬರ್ಗಾ 
(ಮೊಬೈಲ್ ನಂ . 9448451188) 


ಅಶೋಕ ನಗರ ಪೊಲೀಸ್ ಠಾಣೆ, ಗುಲ್ಬರ್ಗಾ 


ಶ್ರೀ ಎಸ್. ಎಂ . ಕೆಂಚಣ್ಣನವರ್ 
ಯೋಜನಾ ನಿರ್ದೇಶಕರು, ಡಿ. ಆರ್ . ಡಿ . ಎ ., 
ಜಿಲ್ಲಾ ಪಂಚಾಯತ್, ಗುಲ್ಬರ್ಗಾ 
(ಮೊಬೈಲ್ ನಂ . 9480866002 ) 


೧೮೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೫ , ೨೦೧೧ 


ಭಾಗ - ೪ಎ 


ಕ್ರಮ 


ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ ಹೆಸರು ಮತ್ತು ಪದನಾಮ 


ಕ್ಷೇತ್ರವ್ಯಾಪ್ತಿ 


ಸಂಖೆ. 


ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ, ಗುಲ್ಬರ್ಗಾ 


ಶ್ರೀ ಬಸವರಾಜ, 
ಮುಖ್ಯ ಯೋಜನಾಧಿಕಾರಿಗಳು, 
ಜಿಲ್ಲಾ ಪಂಚಾಯತ್, ಗುಲ್ಬರ್ಗಾ 
( ಮೊಬೈಲ್ ನಂ . 9480866011) 


ಶ್ರೀ ಜಯಪ್ಪಾ, 


ರೋಜಾ ಪೊಲೀಸ್ ಠಾಣೆ, ಗುಲ್ಬರ್ಗಾ 


ಉಪ ನಿರ್ದೇಶಕರು, 


ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಗುಲ್ಬರ್ಗಾ 
(ಮೊಬೈಲ್ ನಂ . 9448425185) 


ಶ್ರೀ ಜಿ . ಎಂ .ಚೌದರಿ , 


ಗ್ರಾಮೀಣ ಪೊಲೀಸ್ ಠಾಣೆ, ಗುಲ್ಬರ್ಗಾ 


ಉಪ ಯೋಜನಾ ವ್ಯವಸ್ಥಾಪಕರು 


ಕೆ . ಯು . ಐ . ಡಿ .ಎಫ್ . ಸಿ ., ಗುಲ್ಬರ್ಗಾ 


(ಮೊಬೈಲ್ ನಂ . 9448041636) 


ನ್ಯೂ ರಾಘವೇಂದ್ರ ಪೊಲೀಸ್ ಠಾಣೆ, ಗುಲ್ಬರ್ಗಾ 


ಶ್ರೀ ಚನ್ನಬಸಪ್ಪಾ ಮುಧೋಳ, 
ಉಪ ಯೋಜನಾ ಸಂಯೋಜಕರು, (Dy.PC), 
ಸರ್ವ ಶಿಕ್ಷಣ ಅಭಿಯಾನ, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ 
(ಮೊಬೈಲ್ ನಂ . 9448999397) 


8 


ಶ್ರೀ ಬಿ .ಎನ್ . ಪೂಜಾರಿ, 


ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ, ಗುಲ್ಬರ್ಗಾ 


ಆಯುಕ್ತರು, 
ನಗರಾಭಿವೃದ್ಧಿ ಪ್ರಾಧಿಕಾರ ಗುಲ್ಬರ್ಗಾ 
(ಮೊಬೈಲ್ ನಂ . 9448433900) 


ಮಹಾತ್ಮ ಬಸವೇಶ್ವರ ಪೊಲೀಸ್ ಠಾಣೆ, 
ಗುಲ್ಬರ್ಗಾ 


ಶ್ರೀ ಸಮದ್ ಪಟೇಲ್, 
ಸಹಾಯಕ ಕೃಷಿ ನಿರ್ದೇಶಕರು, 
ಕೃಷಿ ಇಲಾಖೆ, ಗುಲ್ಬರ್ಗಾ , 
(ಮೊಬೈಲ್ ನಂ . 9448814546) 


ಪಿ . ಆರ್ .866 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಸುಷಮಾ ಗೋಡಬೋಲೆ, 
ಸರ್ಕಾರದ ಸಹ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ. 
(ಕಾನೂನು ಮತ್ತು ಸುವ್ಯವಸ್ಥೆ) 


